ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 25-03-2021 ಪುಶ್ನೆ ಸ೦ಖ್ಯೆ: 293 (2156) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶೀಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 25-03-2021 

ಉತ್ತರಿಸುವ ಸಚಿವರು: ಮುಖ್ಯಮಂತಿಗಳು 

ವಿಷಯ : ಬೆಂಗಳೂರು ನಗರದಲ್ಲಿರುವ ಕೆರೆಗಳ ಪರಿಸ್ಥಿತಿ ಕುರಿತು 


(ಅ) ಬೆಂಗಳೂರು ನಗರದಲ್ಲಿ ಕಂದಾಯ ದಾಖಲೆಗಳ ಪ್ರಕಾರ ಒಟ್ಟು ಎಷ್ಟು ಕೆರೆಗಳಿವೆ; ಎಷ್ಟು 
ಕೆರೆಗಳು ಕೆರೆಯ ಗುಣಲಕ್ಷಣಗಳನ್ನು ಕಳೆದುಕೊಂಡು ಇತರ ಚಟುವಟಿಕೆಗೆ 
ಉಪಯೋಗವಾಗಿವೆ; ಒಟ್ಟು ಎಷ್ಟು ಕೆರೆಗಳಲ್ಲಿ ನೀರಿನ ಸಂಗ್ರಹಣೆ ಇದೆ ಹಾಗೂ ಎಷ್ಟು 
ಕೆರೆಗಳನ್ನು ಪುನಶ್ವೇತನಗೊಳಿಸಲಾಗಿದೆ; ಮುಂದೆ ಪುನಶ್ನೇತನಗೊಳಿಸಲು ಅವಶ್ಯಕತೆ ಇರುವ 
ಕೆರೆಗಳ ಸಂಖ್ಯೆ ಎಷ್ಟು; (ವಿವರವಾದ ಮಾಹಿತಿಯನ್ನು ನೀಡುವುದು) 


(ಆ) ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರ ವತಿಯಿಂದ 
ನಗರದಲ್ಲಿ ಹೊಸದಾಗಿ ಬಿಬಿಎಂಪಿಗೆ ಸೇರ್ಪಡೆಗೊಂಡ ಅಧಿಕೃತ ಹಾಗೂ ಅನಧಿಕೃತ 
ಬಡಾವಣೆಗಳಲ್ಲಿ ನಿರ್ಮಾಣಗೊಂಡಿರುವ (160) ಒಳಚರಂಡಿ ಸಂಪರ್ಕ ವ್ಯವಸ್ಥೆಗಳನ್ನು 
ಕಲ್ಪಿಸಲಾಗಿದೆಯೇ; ಈ ಹೊಸ ಒಳಚರಂಡಿ ವ್ಯವಸ್ಥೆಯ ತ್ಯಾಜ್ಯ ನೀರು ಸ್ಥಳೀಯ 
ಕೆರೆಗಳಿಗೆ/ಹಳ್ಳಗಳಿಗೆ/ತಗ್ಗು ಪ್ರದೇಶಗಳಿಗೆ ಹರಿಯುತ್ತಿದ್ದೆಯೇ; ಹೊಸ ಒಳಚರಂಡಿ ವ್ಯವಸ್ಥೆಗೆ 
ಎಸ್‌ಟಿಪಿಗಳಿಗೆ ಸಂಪರ್ಕ ಒದಗಿಸಲಾಗಿದೆಯೇ; ಈ ಕುರಿತಂತೆ ಸರ್ಕಾರದ ನಿಲುವೇನು? 
(ವಿವರವಾದ ಮಾಹಿತಿ ನೀಡುವುದು) 


